ಕರ್ನಾಟಿಕ ವಿಧಾನ ಪರಿಷತ್ತು 


ಪಾಲಿಕೆ ವ್ಯಾಪ್ತಿಯ ಶಾಂತಿನಗರ 
ವಿಧಾನ ಸಭಾ ಕ್ಲೇತ್ರದ ಕೆ.ಏಜ್‌.ರಸ್ತೆ, 
ಅಕ್ಕಿತಿಮನಹಳ್ಳಿ ಗ್ರಾಮಕ್ಕೆ 
ಒಳಪಡುವ ಸಿ.ಟೆ.ಎಸ್‌- 1106, 1060 
ಮತ್ತು 1059 ಈ ರೀತಿ ನಿವೇಶನಗಳ 
ಒಟ್ಟು ವಿಸ್ತೀರ್ಣ 27336 ಚ.ಮೀ 
ಕೊಳಚೆ ಪ್ರದೇಶವೆಂದು 
ಹೋಷಿಸಲಾಗಿದೆಯೇ; ಸದರಿ 
ಪ್ರದೇಶದಲ್ಲಿ ಯಾವ ಮೂಲಭೂತ 
ಸೌಕರ್ಯಗಳಿಲ್ಲದೇ ಎಷ್ಟು 
ಗುಡಿಸಲುಗಳು ಸರ್ಕಾರದ ಪ್ರಾಥಮಿಕ 
ಅಧಿಸೂಚನೆಯ ಸಂದರ್ಭದಲ್ಲಿ 
ನಿರ್ಮಾಣವಾಗಿದ್ದವು ಮತ್ತು ಪುಸ್ತುತ 
ಎಷ್ಟು ಗುಡಿಸಲುಗಳು ಆಸಿತ್ಪದಲ್ಲಿವೆ; 
ಸಂಬಂಧಿಸಿದ GIS ಮಾಹಿತಿ 
ನೀಡುವುದು ಮತ್ತು ಸರ್ಕಾರದ 
ಕರ್ನಾಟಿಕ ಕೊಳಗೇರಿ ಅಭಿವೃದ್ದಿ 
ಮಂಡಳಿಯ ಕಡತದ ಸಂಖ್ಯೆ: 
ಕ.ಎಸ್‌.ಐ/ಸಿಆರ್‌/28/16-17 

ಸಂಬಂಧಿಸಿದಂತೆ ಪ್ರಾಧಮಿಕ ಮತ್ತು 
ಅಂತಿಮ ಅಧಿಸೂಚನೆಯ ಎಲ್ಲಾ 
ಪ್ರತಿಗಳನ್ನು ಒದಗಿಸುವುದು; 


ಮಾನ್ಯ ಸದಸ್ಯರ ಹೆಸರು ಶ್ರೀ ಪಿ.ಆರ್‌.ರಮೇಶ್‌ (ನಾಮನಿರ್ದೇಶನ 
ಹೊಂದಿದವರು) 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :| 246 - 
ಉತ್ತರಿಸಬೇಕಾದ ದಿನಾಂಕ : | 16.02.2022 ಬ 
ಉತ್ತರಿಸಬೇಕಾದ ಸಚಿವರು :! ಪಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 
ಅ) | ಬೃಹತ್‌ ಬೆಂಗಳೂರು ಮಹಾನಗರ ಬೆಂಗಳೂರು ನಗರದ ಶಾಂತಿನಗರ ವಿಧಾನ ಸಬಾ 


ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕೆ.ಹೆಚ್‌.ರಸ್ತೆಯ ಖಾಸಗಿ 
ಜಮೀನಿನಲ್ಲಿರುವ ಕೊಳಚೆ ಪ್ರದೇಶವನ್ನು 
ಅಧಿಸೂಚನೆ ಸಂಖ್ಯ: ಕೆಐಸ್‌ಐಎ/ಸಿಆರ್‌/28/2016-17, 
ದಿಪಾ೦ಕ:08-02-2018 ರಂದು ಕರ್ನಾಟಕ ಕೊಳಚೆ 
ಪ್ರದೇಶಗಳ (ಅಭಿವೃದ್ಧಿಮತ್ತುನಿರ್ಮೂಬಲನೆ) ಕಾಯಿದೆ 
1973) ರ ಕಲಂ3 ರಡಿ ಅಂತಿಮವಾಗಿ ಕೊಳಚೆ 
ಪುದೇಶವೆಂದು ಘೋಷಿಸಿ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ನಗರ ಜಿಲ್ಲೆ ರವರು ಅಧಿಸೂಚನೆ 
ಹೊರಡಿಸಿರುತ್ತಾರೆ” ಅಧಿಸೂಚನೆಯಂತೆ ಸದರಿ 
ಕೊಳಚೆ ಪ್ರದೇಶವು ಸಿ.ಟೆ.ಎಸ್‌ ನಂ.1106, 1061, 1060 
ಮತ್ತು 1059 ರಲ್ಲಿ ಒಟ್ಟು 2733.60 ಚ.ಮಿ (0-27 
ಗುಂಟೆ) ಎವಿಸೀರ್ಣದಿಂದ ಕೂಡಿದ್ದು, ಖಾಸಗಿ 
ಮಾಲೀಕತ್ವದಲ್ಲಿರುತ್ತದೆ. ಪ್ರಾಥಮಿಕ ಅಧಿಸೂಚನೆ 
ಹೊರಡಿಸುವ ಸಮಯದಲ್ಲಿ ಈ ಪ್ರದೇಶದಲ್ಲಿ ಒಟ್ಟು 
169 ಗುಡಿಸಲುಗಳಿಮ್ದ, ಸದರಿ ಗುಡಿಸಲುಗಳು ಪ್ರಸ್ತುತ 
ಮುಂದುವರಿದಿದ್ದು, ಇತ್ತೀಚಿನ ಸರ್ವ ಕಾರ್ಯ ಮಾನ್ಯ 
ನ್ಯಾಯಾಲಯದ ಪ್ರತಿ ಬಂಧಕಾಜ್ಞೆ ಇರುವುದರಿಂದ 
ಸರ್ನೆ ಕಾರ್ಯ ಸ್ಥಗಿತಗೊಂಡಿರುತ್ತದೆ. 


ಸದರಿ ಪ್ರದೇಶದ ಸತ್ತಿಗೆ ಸಂಬಂಧಿಸಿದಂತೆ ಮಾನ್ಯ 
ಸಿವಿಲ್‌ ನ್ಯಾಯಾಲಯದಲ್ಲಿ ದಾವೆ ಸ೦ಖ್ಯೆ:1121/2021 
ರಂತೆ ಪ್ರಕರಣ ದಾಖಲಾಗಿದ್ದು, ಸದರಿ ಪ್ರಕರಣಕ್ಕೆ 
ಸಂಬಂಧಿಸಿದಂತೆ ಮಾನ್ಯ ನ್ಯಾಯಾಲಯದಲ್ಲಿ 


| ತಾತ್ಕಾಲಿಕ ಪ್ರತಿ ಬಂಧಕಾಜ್ಞೆ ಇರುವುದರಿಂದ ಪುಸ್ತುತ 


ವಾಸವಿರುವ ಕೊಳಗೇರಿ ನಿವಾಸಿಗಳ ಸಮೀಣ್ಸ್‌ 
ಕಾರ್ಯ ಕೈಗೊಂಡಿರುವುದಿಲ್ಲ. ಸದರಿ: ಕೊಳಚೆ 
ಪ್ರದೇಶದ ಪ್ರಾಥಮಿಕ ಮತ್ತು ಅಂತಿಮ ಅಧಿಸೂಚನೆ 
ಪ್ರತಿಗಳನ್ನು ಇದರೊಂದಿಗೆ ಲಗತ್ತಿಸಿದೆ. 


ಅಕ್ಕಿತಿಮ್ಮಸಹಳ್ಳಿ ಗ್ರಾಮಕ್ಕೆ 
ಒಳಪಡುವ ಸಿ.ಟಿ.ಎಸ್‌- 1106, 1061, 


ಅಕ್ಕಿ ತಿಮ್ಮನಹಳ್ಳಿ ಗ್ರಾಮಕ್ಕೆ ಒಳಪಡುವ 
ಸಿ.ಟಿ.ಎಸ್‌ 1106, 1061, 1060 ಮತ್ತು 1059 ರಲ್ಲಿನ 


1060 ಮತ್ತು 1059 ನಿವೇಶನಗಳಿಗೆ 
ಸಂಬಂಧಿಸಿದ ಮಾಲೀಕರು ಯಾರು; 
(ಹೆಸರುಗಳನ್ನು ಮತ್ತು ವಿವರಗಳನ್ನು 
ಒದಗಿಸುವುದು) 


ಕೊಳಚೆ ಪ್ರುದೇಶಕೆ ಸಂಬಂಧಿಸಿದಂತೆ ಮಾಲೀಕರ 
ವಿವರ ನಗರ ಮಾಪನ ದಾಖಲೆಯಲ್ಲಿ ಶ್ರೀಮತಿ 
ಎಕುಕಲಿಂಗಮ್ಮ ಮುತ್ತು ಶ್ರೀ ಅಣ್ನ್ಣಯ್ಯಷ್ಟ ಎಂದು 
ದಾಖಣಾಗಿರುತ್ತದೆ. 


f 
L 


ಕ್ರ.ಸಂ ಪ್ರಶ್ನೆ ಉತ್ತರ 

ಇ) | ಸದರಿ ಪ್ರದೇಶಕ್ಕ ಸಂಬಂಧಿಸಿದಂತೆ ಕರ್ನಾಟಿಕ ಕೊಳಚೆ ಪ್ರದೇಶಗಳ(ಅಭಿವೃದ್ಧಿ ಮತ್ತು 
ನ್ಯಾಯಾಲಯದ ಆದೇಶಗಳು | ನಿರ್ಮೂಲನೆ) ಅಧಿವಿಯಮ 1973 ರ ಕಲಂ 3 ರಡಿಯಲ್ಲಿ 
ಇವೆಯೇ. ಇದ್ದಲ್ಲಿ ವಿವರಗಳನ್ನು | ಸಿ.ಟೆ.ಎಸ್‌ ನಂ. 1106, 1061, 1059 ಅನ್ನು ಹೊಂದಿರುವ 
ಒದಗಿಸುವುದು ಮತ್ತು ಸದರಿ | ಕೆ.ಹೆಚ್‌. ರಸ್ತೆ (ಡಬಲ್‌ ರಸ್ತೆ) ಅಕ್ಕಿತಿಮ್ಮನಹಳ್ಳಿ (ಶಾಂತಿ 
ನ್ಯಾಯಾಲಯಗಳ ಆದೇಶಗಳಿಗೆ | ನಗರ ಸ್ಲಂ) ನಲ್ಲಿರುವ ಖಾಸಗಿ ಜಮೀನಿನಲ್ಲಿರುವ 27 
ಸಂಬಂಧಿಸಿದಂತೆ ಕರ್ನಾಟಕ | ಗುಂಟೆ ಪ್ರದೇಶವನ್ನು ಅಂತಿಮವಾಗಿ ಕೊಳಚಿ। 
ಕೊಳಗೇರಿ ಅಭಿವೃದ್ದಿ | ಪದೇಶಖೆಂದು ಘೋಷಿಸಿ, ಜಿಲ್ಲಾಧಿಕಾರಿಗಳು, 
ಮಂಡಳಿಯಿಂದ ಮತ್ತು | ಬೆಂಗಳೂರು ನಗರ ಜಿಲ್ಲೆ ಇವರು ಸ೦ಖೈ'KSA/CR/28/16- 


ಸರ್ಕಾರದಿಂದ ಯಾವ ಕ್ರಮಗಳನ್ನು 
ಕೈಗೊಳ್ಳಲಾಗಿದೆ ಮತ್ತು ಕ್ರಮಗಳ 
ಪುಸ್ತುತ ಸ್ಥಿತಿಗತಿಗಳ ವಿವರಗಳನ್ನು 
ನೀಡುವುದು ? 


17, ದಿನಾಂಕ:08.02.2018 ರ ಅಧಿಸೂಚನೆಯನ್ನು 
ಹೊರಡಿಸಲಾಗಿದೆ. ಸದರಿ ಅಧಿಸೂಚನೆಯನ್ನು 
ರದ್ದುಗೊಳಿಸುವಂತೆ ಡಾ: ಸಂಜೀಮ್‌ ಕುನ್ನುತೂರ್‌, 
ಮೈಸೂರು ಇವರು ಕರ್ನಾಟಿಕ ಕೊಳಚೆ ಪ್ರದೇಶಗಳ 
(ಅಭಿವೃದ್ದಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರ 
ಸೆಕ್ತನ್‌ 59 ರಡಿ ಮೇಲ್ಮನವಿ ಸ೦ಖ್ಯೆ: 03/2020 ಅನ್ನು 
ಸಲ್ಲಿಸಿರುತ್ತಾರೆ. ಸದರಿ ಮೇಲ್ಮನವಿಯು ಬಾಕಿ ಇರುತ್ತದೆ. 


ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ಉಚ್ಚ್‌ 
ನ್ಯಾಯಾಲಯದಲ್ಲಿ . ದಾಖಲಿಸಿರುವ MFA 
ಸ೦ಖ್ಯೆ:2865/2021 ರ ಪ್ರಕರಣವು ಬಾಕಿ ಇರುತ್ತದೆ. 


ಸದರಿ ಪ್ರಕರಣಕೆ ಸಂಬಂಧಿಸಿದಂತೆ ಮೆ: ಅಭಯ 
ಎಸ್ಟೇಟ್‌, ಹೈದರಾಬಾದ್‌ ರವರು ಜಿಲ್ಲಾಧಿಕಾರಿಗಳು 
ಹೊರಡಿಸಿರುವ ದಿನಾಂಕ:08.02.2018 ರ ಅಂತಿಮ 
ಅಧಿಸೂಚನೆಯನ್ನು ರದ್ದುಪಡಿಸುವಂತೆ ಮಾನ್ಯ ಉಚ್ಚ್‌ 
ನ್ಯಾಯಾಲಯದಲ್ಲಿ ದಾವೆ ಸಂಖ್ಯೆ:14529/2021 
ದಾಖಲಿಸಿದ್ದು, ಸದರಿ ಪ್ರಕರಣವು ಬಾಕಿ ಇರುತ್ತದೆ. 


ಈ ಪ್ರಕರಣದಲ್ಲಿ ಮಾನ್ಯ ಸಿಟಿ ಸಿವಿಲ್‌ 
ನ್ಯಾಯಾಲಯದಲ್ಲಿ ಮತ್ತು ಮಾನ್ಯ ಉಜ್ಜ 
ನ್ಯಾಯಾಲಯದಲ್ಲಿ ಪ್ರಕರಣಗಳು ಬಾಕಿ ಇದ್ದು, ಸದರಿ 
ಪ್ರಕರಣಕೆ ಸಂಬಂಧಿಸಿದಂತೆ ಸದರಿಯವರು ಸಲ್ಲಿಸಿರುವ 
ಮೇಲ್ಮನವಿಯು ಪರಿಶೀಲನೆಯಲ್ಲಿರುತ್ತದೆ. 


ಸಂಖ್ಯೆ :ವಇ 20 ಎಸ್‌ಬಿಎಂ 2022 


ಮ 
(೨. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


1 


ಬ 


ದಿಣೆಭೆ ಕಾಯರ ಲಂ 
ಬೆ೦ಣಿಥೂದು ಜಿಲ್ವ 
ಬೆಂಗಳೂರು, ದಿನಾಂಕ: 08-02-2015, 


ನ ಅಂತಿಮ ಅಧಿಸೂಚನೆ --. 
ಸಿಕ ಅಧಿಸೂಚನೆ ಸಂಖ್ಯೆಕೆವಸ್‌ಎ/ಸಿಆರ್‌ 28/16-17 ಪರಾಂಕ 19-06-2017 ರಲ್ಲಿ ಈ, ಕೆಳಕಂಡ ಮೆಡ್ಯೂಲ್‌ನಲ್ಲಿರುಎ 
ನೂರು. ಮಹಾಸಗರ ಪಾಲಿಕೆಯ, ಶಾಂತಿನಗರ ವಿಧಾನಸಭಾ. ಕ್ಷೀಕ್ರದ ಕೆ.ಹೆಟ್‌.ರಸ್ತೆಯ ಖಾಸ, ಜಮೀನಿನಲ್ಲಿ ಆರುವ 
ಒಟ್ಟು ವಿಸ್ತೀರ್ಣದ 27260 ಚ.ಮಿ (0-27 ಗುಂಟೆ; ಪ್ರಡೇಭವನ್ನು, . ಕರ್ನಾಟಿಕ ಕೊಳಟ್ಟಿ ಪ್ರದೇಶಗಳ (ಅಭಿವೃದ್ಧಿ 
ಅಡಿಯಲ್ಲಿ ಪ್ರಾರಂಭಿಕಟಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿದ್ದು, ಸವರಿ 


ERR 


ಸೂರು ರವರು ಪಕ್ತ ಸಂ.ಕನೊಅಮಂ/ಕಂ-/ಆರ... 
ರಾಗಿ ಸ 

ಬ್ರಾಥಮಿಕ ಅಧಿಸೂಚನೆಗೆ ಯಾವ್ರುದೆಃ ಚಸ್ಷೇಪಣಿ 
% ಕೊಳಚೆ ಪ್ರದೇಶವೆಂಯ ಘೋಷಿಸಲು ಕೋರಿರುತ್ತಾರೆ 


ಸ ಬತ್ಯದಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ 
3 ಪುಜೇಶಗಳ (ಅಭಿವೃದ್ಧಿ ಮತ್ತು ನಿಮರಬನೆ) 
ಪೆಡು್ಯಲ್‌ಸುಲ್ಲಿ ನಮೂದಿಸಿರುವ ಪ್ರದೇಶವನ್ನು 


್ಞ್‌ ಗಿದ ಶೆ 
ರಡಿಯಲ್ಲಿ ದಕ್ತಬಾಗಿರುಪ ಅಧಿಕಾರದುತ ಈ 


ಪ್ರದೇಶಬೆಂಯ ಘೋಷಿಸಲಾನಿದೆ. 


ಇ ಷೆಡ್ಯೂಲ್‌ 
£ ಕೊಳಟಿ ಪ್ರಡೇರದ ಚಕ್ಸುಬಂದಿ ಮಚ್ಚು ಹಡ್ಡು 


4 


w ಸ್ಲೇತ್ರಯ ತೆ.ಹೆಟ್‌.ರಟ್ಟಿಯ ಖಾಸಗಿ ಜಮೀನಿನಲ್ಲಿ 


[ನಗರ ಮಾಖನ 


KENASR pi? ಮಾಲೀಕರ ಖಸರು 
| 
| 
{ 
| 
| 


ನಒ02 


| | 
7 { | 
| ಜಮೀನಿನಲ್ಲಿ | | ನಂ | S062 
| ಇರುವ ನಿಬಾಸಿಗಳ | ರಿಂದ ಮತ್ತು | ಗಲ್ಲಿ ರಣ್ಷೆ 
ಕೊಳಣಿ ಪ್ರದೇಶ 105 ಮೋರಿ | ಮತ್ತು 
| ¥ i ಮತ್ತು | 106 
| | | il6 | ಉಳಿಕೆ 
{ | ಉಳಿಕೆ 
[1 RR 
ಫಯ N SER EEN nl 
ಸಹ/- 
(ವಿ.ಶಂಕರ್‌) 
ಜಿಲ್ಲಾಧಿಕಾರಿಗಳು, 
: ಬೆಂಗಳೊರು ಜಿಲ್ಲೆ ಬೆಂಗಳೂರು, 
ಣಿ | 


ಕಂಪೈಲರ್‌, ಕರ್ನಾಕಿಸಿಕ ರಾಜ್ಯ ಖೆಕ್ರೆ ಸರ್ಕರಿ ಹೊರವಲಯ ಮುದ್ದು ಬೆಂಗಳೊರು ಮೈಸೂರು ರಸ್ತೆ, ಕೆಂಗೇರಿ, ಬೆಂಗಳೂರು 
"ಇರಿಸಿ ಕಿನುಹಿಸಿತ್ತಾ, ಅಧಿಸೂಚನೆಯನ್ನು ಮುಂದಿನ ಕರ್ನಾಟಿಕ ರಾ ಲ್ಲಿ ಪ್ರಕಟಿಸುವುದು ಹಾಗೂ ಪುಕಟಿವಾದ ಈಲಾ 
ಹ ಇಪ್ಪತ್ತು ಪ್ರತಿಗಳನ್ನು, [e)) ಜಿಲ್ಲಾಧಿಕಾರಿಗಳು ಬೆಲಳೂರು ಜೆಟ್ಟಿ ಪಸು (2) ಆಯುಕ್ತರು, ಕರ್ನಾಟಿಕ ಕೊರಟಿ ನಿಮೂಲನಾ 


ಹಯೊಂಡಳೆ, ಶೇಷಾದ್ರಿಪುರಂ, ಬೆಂಗಳೂರು-20 ರವಡಣಿ ಕಳುಹಿಸಿಕೊಡಲು ನೋದಿ. 
pe 
4 ನಿ 
() 


ಜು 


ಲ 


ಪ್ರತಿಯನ್ನು: 


1 : ಸರ್ಕಾರದ" ಭಾನ ics SE, ವಿಕಾಸಸೌಧ, ಬೆಂಗಳೂರು ರವರ ಅವಗಾಹನೆಗೆ ಸಲ್ಲಿಸಿ. 
ಹುಸ್ತಯ ಬೆಂಗಳೂರು "ಅಭಿವೃದ್ಧಿ ಪ್ರಾಧಿಕಾರ, ಟಿ.ಚೌಡಯ್ಯ ವನ ಕುಮಾರಪಾರ್ಕ್‌ ಪಶ್ತಿಮ್ಮ, ಬೆಂಗಳೂರು-20 # 
 ಆಯುಕ್ಷರು, ಕರ್ನಾಟ ಕೊಳಟೆ : ನಿರ್ಮೂಲನಾ ಮಂಡಳಿ, ; ಕೀಷಾಧಿಮರಂ' ಬೆಂಗಳೂರು-20 ) ರವರಿಗ ಅಗಶ್ಯ ಕ್ರಮಕ್ಕಾಗಿ 
ಕಳುಹಿಸಿದೆ. | i 
ದಸ ಜ್ಞಂದಿ: ಆಯುಕ್ತರು ' ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕ ದಕ್ಷಿಣ ವಲಯ, ಜಯನಗರ, ಬೆಂಗಳೂರು. ' 
ಪಟ ರಬ ಹಲ್ಲು ಕಂದಾಯ ಛವನ, ಬೆಂಗಕೂಡು ರವರಿಗೆ ಮಾಹಿ 


ಥಿ 
ಅಡಿ 


i ಜಿ ಧು. 
rE 


_ | 
4 5 “p ಔನ 
2 Y E 0 ಔನ 
1 w [fl iy 8 ps ನ 
pe: f K ['s GED 
ಗ್ಗ [ & 12 je 0 
4 k x 43g 
$ Ke SEB 
1 ® ‘ R po 4 3 
ಜಿ 8 ಇಬ್ನ 2 Ce 
(6) p 


(ರ್‌) 


ಜಿ 
ಫ್‌ 
pa 


ಯಂಕ 


[sys 


ಸ್ಲ್ಯಾವನೆಗಳ್‌ 


A 
_ pe 


. \ : ಷೆಡ್ಕೂಲ್‌ : : " \ 
ಬೆಗಳೂರು ಮಹಾನಗರ ಪಾಲಿಕೆಯ ' ಶಾಂತಿನಗರೆ: ವಿಧಾನಸಭಾ ಸೇತ್ರದ 


ಪೌನಗಿ', ಜನೀವಿನಲ್ಲಿಯೆವ ಕೊಳಚೆ ಪ್ರದೇಶದ ಚಕ್ಕುಬಂದಿ. ಹಾಗೂ ಹೆದ್ತಬಸ್ತು 


TTS TEESE Tor] ಇವನ 
' ಪ್ರಜೇೇಶದ..'. 'ಹೆಸರು. |" 'ನಂ. [ಟ.ಮೀ] [ಮಾರ್‌ ಫ್ಥೌವ 7] ಪವ 
ಹೆಸೆರು [ನಡರ- ಮಾಪನ - : 
ಮ್ತು ಸ್ಥಳ ದಾಖಲೆಯಂಜೆ] j 
YT Kono. ಐ.ಹಕಸಂಗೇ್‌ y T66 485ರ ee 7 fs eR 
ಎತೆಸನಿ WN 106) 62930 | ನಂ.1053 | ಪಂ1102 | 0.107 | ನಂ.1062 
. ಅಮೀನಿನಲ್ಲಿ | ಅದ್ಣಿಯ್ಯುಪ್ಪ 1 1060 10% | ರಿ | ರಿಂದ "| ಮತ್ತು [ಗಲ್ಲಿ ರಸ್ತೆ 
ಇರುವ ಬನ್‌ ಬೆಕ್ಕಣ್ಣ | 1058 1135 ಮೋರಿ ಮತ್ತು 
ವಿವಿಗಳ ಅಣ್ಣಯ್ಯಪ್ಪ " 1059 394.30 |. ಮತ್ತು -} 106ರ 
ಭಘೊಳಟೆ ಬಿನ್‌" ಚಿಕ್ಕಣ್ಣ | ಒಟ್ಟು "| 23360 11066 ಉಳಿಕೆ 
ಪ್ರದೇಶ [0-27 ಉಳಿಕೆ: | 
್‌ > | ಗುಂಟೆ] 


ಗೆ, 

- ಕಂಪೈಲರ್‌, ಕರ್ನಾಟಿಕ `ಟ್ಯಪತ್ರ: ಸರ್ಕಾರಿ ಹೊರವಲಯ ಮುದ್ರಣಾಲಯ, ಬೆಂಗಳಹಿರು-- ಮೈಸೂರ 
ರಸ್ತೆ, ಕೆಂಗೇರಿ, ಬೆಂಗಳೂರು ಇಪರಿಗೆ ಕಳುಹಿಸುತ್ತಾ, ಮೇಲ್ಕಂಡ "ಅಥಿಹೊಟನೆಯನ್ನು ಮುಂದಿನ 
ಕರ್ನಾಟಕ . ರಾಜ್ಯಪತ್ರದಲ್ಲಿ " ಪ್ರಕಓಸು ಪುದು ಹಾಗೂ ಪ್ರಕಟಿವಾದ ತಲಾ ಇಪ್ಪತ್ಕೈದು ಪ್ರತಿಗಳನ್ನು 
(1)ಜಿಲ್ಲಾಧಿ ಕಾರಿದಳು, ಚಿಲ್ಲೆ, ೬ ಟೆಂಗಳೂರು ಮತ್ತು (೦) ಆಯುಕ್ತರು, ಕರ್ನಾಟಿಕ ಕೊಳಚೆ 
ನಿರ್ಮೂಲನಾ ಮಂಡಳಿ ಗಛೂರು-560 020 ರವರಿಗೆ ಕಳುಹಿಸಿಕೊಡಲು ಕೋರಿದೆ. 


ಪ್ರತಿಯನ್ಯು- 
1] ಸರ್ಕಾರದ ಕಾರ್ಯದರ್ಶಿಗಳು, ಹನತಿ ಇಲಾಖೆ 
ಸಲ್ಲಿಸಿಡ. 
2] ಆಯುಸ್ತ್‌ರು, ಬೃಹಳ್‌ೌ ಬೆಂದೆಳೂರು ಮಹಾನಗರ ಪಾಲಿಕೆ, ಬೆಂಗಳೂರು. 
3] ಆಯುಕ್ತರು ಕರ್ನಾಟಿಕ ಫಘೊಳಟೆ ನಿರ್ಮೂಲನಾ ಮಂಡಳಿ, ಪೇಣಾದ್ರಿಷುರ, ಬೆಳಗಳೂರು-560 020 
ರವರಿಗೆ ಕಳುಹಿಸುತ್ತಾ, ಸಂಬಂದಿಸಿದ ಭೂ ಮಾಲೀಕರಿಗೆ' ಜಾರಿ ಮಾಡಿ ಆಕ್ಟೇಪಣೆಗಳನ್ನು 


ವಿಕಾನಸೌಭ, ಬೆಂಗಳೂರು ರವರ ಅವಗಾಹನೆಗೆ 


ಆಹ್ವಾನಿಸಲು ಕೋರಿದೆ 
ನಿ 


4) ಜಂಟಿ ಆಯುಕ್ಲ್‌ದು, ಬೃಹತ್‌ ಬೆಂಗಳೂರು ಮುಹಾನಗರ ಪಾಲಿಕೆ, ದಕ್ಸಿಣ ವಲಯ, ಇಯನಗದ, 


ಬೆಂಗಳೂರು. . " 
5] ತಹಸೀಲ್ದಾರ್‌, ಬೆಂಗಳೂರು ಉತ್ತರ '(ಅಪರ) ತಾಲ್ಲೂಕು, ಯಲಹಂಕ, ಬೆಂಗಳೂರು ರವರಿಗೆ 
ಮಾಹಿತಿಗಾಗಿ. Ne 


6 ಕಛೇರಿ ಪ್ರತಿ. 


